ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ಅತಿವೃಷ್ಠಿಯಿಂದಾದ ಪ್ರವಾಹದ ಬಗ್ಗೆ 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
1139 (1402) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅತಿವೃಷ್ಣಿಯಿಂದ ಹಲವಾರು ಜಿಲ್ಲೆಗಳು ಹಾನಿಗೊಳಗಾಗಿದ್ದು ಅಕ್ಟೋಬರ್‌ ತಿಂಗಳಿನಲ್ಲಿ 
ಅಬ್ಬರದ ಮಳೆಕಯಿಂದ ಮತ್ತಷ್ಟು ಪ್ರದೇಶಗಳು ಈ ಹಾನಿಗೆ ಒಳಗಾಗಿದ್ದು, ಒಟ್ಟಾರೆ ರಾಜ್ಯದಲ್ಲಿ ಪ್ರವಾಹ 
ಪೀಡಿತಕ್ಕೊಳಗಾದ ಜಿಲ್ಲೆ ಮತ್ತು ತಾಲ್ಲೂಕುಗಳ ಸಂಖ್ಯೆ ಎಷ್ಟು ; 


(ಆ) ಈ ನೆರೆ ಹಾವಳಿಯಿಂದ ಪ್ರತಿ ತಾಲ್ಲೂಕಿ ಹಾನಿಯಾದ ಮೊತ್ತದ ವಿವರವೆಷ್ಟು ; 
(ಇ) ನೆರೆ ಪರಿಹಾರಕ್ಕಾಗಿ ಈವರೆಗೆ ಕೇ೦ದ್ರ ಸರ್ಕಾರದಿಂದ ಬಿಡುಗಡೆಯಾದ ಮೊತ್ತದ ವಿವರ ನೀಡುವುದು) 


(ಈ) ಕೇಂದ್ರದಿಂದ ಬಂದ ಹಣದಲ್ಲಿ ಹಾಗೂ ರಾಜ್ಯದ ಬೊಕ್ಕಸದಿಂದ ಈವರೆಗೆ ನೆರೆಹಾವಳಿಗೆ ತುತ್ತಾದ 
ತಾಲ್ಲೂಕುಗಳಿಗೆ ಬಿಡುಗಡೆಯಾದ ಮೊತ್ತದ ವಿವರ ನೀಡುವುದು; 


(ಉ) ಪರಿಹಾರ ಕಾರ್ಯದ ಕುರಿತು ಈವರೆಗೆ ತೆಗೆದುಕೊಂಡ ಕೆಲಸ ಕಾರ್ಯಗಳ ವಿವರ ನೀಡುವುದು? 


